ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1362 


p ಸದಸ್ಯರ ಹೆಸರು : ಶ್ರೀ ಎನ್‌.ಎಸ್‌.ಭೋಸರಾಜು 
ಉತ್ತರಿಸುವ ದಿನಾಂಕ 18-03-2020 
ಉತ್ತರಿಸುವ ಸಚಿವರು » ಕಂದಾಯ ಸಚಿವರು 
57 ಹತ್ತರ 
ಸಂ 
ಅ)| ರಾಯಚೂರು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಗೆ | ರಾಯಚೂರು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಲ್ಲಿನ 
ಸೇರಿರುವ ಒಟ್ಟು ಸರ್ಕಾರಿ ಜಮೀನು ಎಷ್ಟು ಸರ್ಕಾರಿ ಜಮೀನಿನ ಒಟ್ಟು ವಿಸ್ಲೀರ್ಣ 1,28,453-22 
ಎಕರೆ /ಗುಂಟಿ ಇರುತ್ತದೆ. 
ಆ) | ಜಿಲ್ಲೆಯಲ್ಲಿ ಅತಿಕ್ರಮಣ ಮಾಡಿರುವ ಸರ್ಕಾರಿ | ರಾಯಚೂರು ಜಿಲ್ಲೆಯಲ್ಲಿ ಅತಿಕ್ರಮಣ ಮಾಡಿರುವ ಸರ್ಕಾರಿ 


ಜಮೀನು ಎಷ್ಟು? 


ಜಮೀನು ಒಟ್ಟು 15 ಎಕರೆ 24 ಗುಂಟೆ ಇರುತ್ತದೆ. ಇದರಲ್ಲಿ 
ರಾಯಚೂರು ತಾಲ್ಲೂಕಿನಲ್ಲಿ 5-12 ಎಕರೆ/ಗುಂಟೆ ಮತ್ತು 
ಸಿಂಧನೂರು ತಾಲ್ಲೂಕಿನಲ್ಲಿ 10-12 ಎಕರೆ/ಗುಂಟೆ ಜಮೀನು 


ಅತಿಕ್ರಮಣವಾಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ 
ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿದ್ದು, 
ನ್ಯಾಯಾಲಯದ ತೀರ್ಪಿನಂತೆ ಅತಿಕ್ರಮಣ 


ತೆರವುಗೊಳಿಸಲು ಕ್ರಮವಹಿಸಲಾಗುವುದು. 


ಸಂಖ್ಯೆ: ಆರ್‌ಡಿ 22 ಎಲ್‌ಜಿಆರ್‌ 2020 


p 


) 
(ಆರ್‌.ಅಶೋಕ್‌) 


ಕಂದಾಯ ಸಚಿವರು 


